[ 


ಕರ್ನಾಟಕ ವಿಧಾನ ಪರಿಷತ್ತ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಶ್ರೀ ಎನ್‌. ರವಿಕುಮಾರ್‌ ಮತ್ತು 


ವಿಧಿಸಿರುವ ಷರತ್ತುಗಳು ಹಾಗೂ 
ಮಾನದಂಡಗಳಾವುವು: ಇಲಾಖೆಗೆ ಯಾವ ಯಾವ 
ದಾಖಲೆಗಳನ್ನು ಕಡ್ಡಾಯವಾಗಿ ಒದಗಿಸಬೇಕಾಗಿದೆ: 


ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. 
1. 


ಡಾ॥ ತೇಜಸ್ವಿನಿ ಗೌಡ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 224124 
ಉತ್ತರಿಸಬೇಕಾದ ದಿನಾಂಕ 15.07:2019 
ಕ್ರಸಂ. ಪ್ರಶ್ನ ಉತ್ತರ 
ಅ [ಕೃತಕ ಸಾಲಮನ್ನಾಕ್ಕೆ ಸಂಬಂಧಿಸಿದಂತೆ "ಇದುವರೆಗೆ | ರಾಜ್ಯದ. ಸಹಕಾರ ಸಂಘಗ ರೊ.100 ಫ್ಲಗಳವಕಗನ ಪ್‌ ಮನ್ನಾ' ಯೋಜನೆಯಲ್ಲಿ 
ಎಷ್ಟು ಹಣ ' ಬಿಡುಗಡೆಯಾಗಿದೆ: (ಜಿಲ್ಲಾವಾರು ಇದುವರೆಗೆ 891989 ರೈತರಿಗೆ ರೂ.3860.32 "ಕೋಟಿಗಳ ಸಾಲ ಮನ್ನಾ ಅನುದಾನ ಬಿಡುಗಡೆ 
ಮಾಹಿತಿ ನೀಡುವುದು) ಮಾಡಿದ್ದು, ಜಿಲ್ಲಾವಾರು ವಿವರವನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 
ವಾಣಿಜ್ಯ ಬ್ಯಾಂಕುಗಳಲ್ಲಿ ರೈತರ ಸಾಲ ಮನ್ನಾಕ್ಕೆ ಸಂಬಂಧಿಸಿದಂತೆ ' ಇದುವರೆಗೆ ರೈತರ ಖಾತೆಗಳಿಗೆ 
ರೂ.5,297.31 ಕೋಟಿ ಹಣ BEE ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-2ರಲ್ಲಿ 
| | ಲಗತ್ತಿಸಿದೆ. 
ಆ) ಸಾಲ" ಮನ್ನಾ `` ಯೋಜನೆಯ : ಲಾಭೆ ಪಡಹಪ' ಸಹಕ ಸಂಘಗಳ ಸಾಲಮನ್ನಾ "ಪಡೆಯಲು `ಈ `` ಕಳಕಂಡಂತೌ" ಷರತ್ತುಗಳು ಮತ್ತು 


ದಿ:10.07. 201ಕ್ಕೆ ಇರುವ ಬೆಳೆ ಸಾಲದಲ್ಲಿ ಒಂದು ಕುಟುಂಬಕ್ಕೆ ಗರಿಷ್ಟ ರೂ.1.00 ಲಕ್ಷದವರೆವಿಗೆ 
ಮನ್ನಾ. 

ಈ ಯೋಜನೆ ಕೆಳಕಂಡವರಿಗೆ ಗೆ ಅನ್ನವಾಗುವುದಲ್ಲ. 

ರೂ.20,000 ಹೆಚ್ಚಿನ, ವೇತನ /ಪಿಂಚಣಿ ಪಡೆಯುವ ನೌಕರರಿಗೆ 

ಕಳೆದ ಮೂರು ವರ್ಷಗಳಲ್ಲಿ ಯಾವುದಾದರೂ ಒಂದು ವರ್ಷದಲ್ಲಿ ಆದಾಯ ತೆರಿಗೆ 
ಪಾವತಿಸಿದಲ್ಲಿ 

ರೈತರು ಸಾಲ ಮರುಪಾವತಿಸಲು ಬರುವ ಗಡುವು ದಿನಾಂಕಗಳಂದು ಸಾಲ ಮನ್ನಾ ಜಾರಿಗೆ 
ಬರುತ್ತದೆ. 

ದ10- 7-2018 ಕೆ ಹೊರಬಾಕಿ ಚಾಲ್ತಿ ಇದ್ದಲ್ಲಿ ರೂ.1.00 ಲಕ್ಷಕ್ಕಿಂತ ಹೆಚ್ಚಿನ ಅಸಲನ್ನು ಗಡುವಿನ 
ದಿನಾಂಕದೊಳಗೆ ಮರುಪಾವತಿಸತ ಕೃದ್ಧು. | 
ದಿ.10-7-2018 ಕ್ಥೆ ಹೊರಬಾಕಿ ಸುಸ್ತಿ ಇದ್ದಲ್ಲಿ ಸುಸ್ತಿ ಸಾಲದ ಮರುಪಾವತಿ ದಿನಾಂಕದವರೆಗಿನ 
ಸಂಪೂರ್ಣ ಬಡ್ಡಿಯನ್ನು ಹಾಗೂ ರೂ.100 ಲಕ್ಷಕ್ಕಿಂತ ಹೆಚ್ಚಿನ ಅಸಲನ್ನು ದಿನಾಂಕ: 31.03.2019 
ರೊಳಗೆ ಪಾವತಿಸತಕ್ಕದ್ದು. ' 


ಮೇಲಿನ ಷರತ್ತುಗಳನ್ನು ಜಾರಿಗೊಳಿಸಲು ರೈತರು ಈ ಕೆಳಕಂಡ ದಾಖಲಾತಿಗಳನ್ನು ಕಡ್ಡಾಯವಾಗಿ ತಮ್ಮ 
ಸ್ವಯಂ ದೃಡೀಕರಣ ಪತ್ರದೊಂದಿಗೆ ನೀಡಬೇಿರುತ್ತದೆ. 


1. ಆಧಾರ್‌ ಕಾರ್ಡ್‌ 
2.: ಆರ್‌ಟಿಸಿ 
3. ರೇಷನ್‌ ಕಾರ್ಡ್‌ 


ರೈತರು ರೇಷನ್‌ ಕಾರ್ಡ್‌ನ್ನು ಹೊಂದದೇ ಇದ್ದಲ್ಲಿ ರೈತರ ಕುಟುಂಬದ ಸದಸ್ಯ ೃರನ್ನು ತಾಲ್ಲೂಕು ಮಟ್ಟದ 
ಸಮಿತಿಯಲ್ಲಿ ಗುರುತಿಸಲು "ಶಮವಹಿಸಲಾಗಿದೆ. ಧೈತರು ರೇಷನ್‌. ಕಾರ್ಡ್‌ನ್ನು ಉದ್ದೇಶಪೂರ್ವಕವಾಗಿ 
ನೀಡದೇ ಇದ್ದಲ್ಲಿ, ಅವರ ಆಧಾರ್‌ ಸಂಖ್ಯೆಯ ಆದಾರದ ಮೇಲೆ ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆಯ ತಂತ್ರಾಂಶದಲ್ಲಿರುವ ರೇಷನ್‌ ಕಾರ್ಜ್‌ಗಳಲ್ಲಿನ ಕುಟುಂಬದ ಸದಸ್ಯರನ್ನು ಗುರುತಿಸಿ ಸಾಲ 


| ಮನ್ನಾ ಪಡೆಯಲು ಅರ್ಹ ರೈತರನ್ನು ಗುರುತಿಸಲು ಕ್ರಮವಹಿಸಲಾಗಿದೆ. 


ವಾಣಿಜ್ಯ ಬ್ಯಾಂಕುಗಳಿಗೆ ಸಂಬಂಧಿಸಿದಂತೆ, ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 08 ಸಿಎಎಂ 2018 
(ಭಾ) ದಿನಾಂಕ: 06.09.2018ರಲ್ಲಿ ಸಾಲ ಮನ್ನಾ ಯೋಜನೆಯ ಲಾಭ ಪಡೆಯಲು ವಿಧಿಸಿರುವ 
ಷರತ್ತುಗಳ ಹಾಗೂ ಮಾನದಂಡಗಳ ಮಾಹಿತಿ ಲಭ್ಯವಿದೆ. ಸದರಿ ಸರ್ಕಾರಿ ಆದೇಶವನ್ನು ಅನುಬಂಧ - 
3ರಲ್ಲಿ ಲಗತ್ತಿಸಿದೆ. 

ಬೆಳೆ ಸಾಲ ಮನ್ನಾ ' ಯೋಜನೆಯ ಎನ್‌.ಪಿ.ಎಿ ಸಾಲಗಳ ಬಗ್ಗೆ ಹೊರಡಿಸಲಾದ ಸರ್ಕಾರಿ, ಆದೇಶ 
ಸಂಖ್ಯೆ: ಎಫ್‌ಡಿ 08 ಸಿಎಎಂ 2018(ಭಾ) ದಿನಾಂಕ: 14.06. 2019 (ಅನುಬಂಧ-4) 


ಆಧಾರ್‌ ಸಂಖ್ಯೆ ಪಡಿತರ ಚೀಟಿಯ ಸಂಖ್ಯೆ, ಸರ್ವೇ ನಂಬರ್‌ ಮತ್ತು ರೈತರ ಸ್ವಯಂ ಘೋಷಣೆ 


ಪತ್ರಗಳನ್ನು ಕಡ್ಡಾಯವಾಗಿ ಒದಗಿಸಬೇಕು. 


ಇ) 


1 ಇದುವರೆಗೆ ಎಷ್ಟು`ಕೈತರ" [ ಪನ್ನಾ [ls 


(ಜಿಲ್ಲಾವಾರು ಮಾಹಿತಿ ನೀಡುವುದು) ಸಾಲ ಮನ್ನಾ 
ಯೋಜನೆಯ ಲಾಭ | ಪಡೆದ ರೈತ 
ಫಲಾನುಭವಿಗಳೆಷ್ಟು; ಸಣ್ಣ ಮತ್ತು ಮಧ್ಯಮ ಕೈತರೆಷ್ಟ: 


| 
j 
j 
| 
| 
Axl 
| 
| 
I 


ಜೂನ್‌ "200ರ ನಕೆಗೌ'ಗಡುವು ಬರುವ ಸಾಲಗಳ ಪೈಕಿ 1289572 ಅರ್ಹ ರೈತರನ್ನು 
ಗುರುತಿಸಲಾಗಿದೆ ಮತ್ತು ಈ ರೈತರಿಗೆ ರೂ.5620.68 ಕೋಟಿ ಸಾಲ ಮನ್ನಾ ಪ್ರಯೋಜನ 
ದೊರೆಯಲಿದೆ. ಈ ಪೈಕಿ ಅಂದಾಜು 975446 ರೈತರು ಸಣ್ಣ ಮತ್ತು ಅತೀಸಣ್ಣ ರೈತರಿದ್ದು, 235972 
ರೈತರು ಮಧ್ಯಮ ಕೈತಂದ್ದು 78154 ರೈತರು ದೊಡ್ಡ ರೈತರಿರುತ್ತಾೆ. 


ವಾಣಿಜ್ಯ ಬ್ಯಾಂಕುಗಳಲ್ಲಿ ರೈತರ ಸಾಲ ಮನ್ಸಾಕ್ಕೆ ಸಂಬಂಧಿಸಿದಂತೆ ಇದುವರೆಗೆ ಕ ರೈತರ 
ಖಾತೆಗಳಿಗೆ ಹಣ ಬಿಡುಗಡೆಯಾಗಿದೆ. ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-2 ರಲ್ಲಿ ಲಗತ್ತಿಸಿದೆ. 


ಸಣ್ಣ ಮತ್ತು ಮಧ್ಯಮ ರೈತರ ಮಾಹಿತಿ ಲಭ್ಯವಿರುವುದಿಲ್ಲ. 


Ws: 


\ 


ಈ) 


w 


ರೈತರ ಸಾಲ ಮನ್ನಾ ಮಾಡಲು ಇದುವರಗೆ ಎಷ್ಟು] 
ಹಣಕಾಸು ಸಂಸ್ಥೆಗಳಿಗೆ (ಸಹಕಾರಿ. ಬ್ಯಾಂಕುಗಳು, 
ರಾಷ್ಟ್ರೀಕೃತ ಬ್ಯಾಂಕುಗಳು ಸೇರಿದಂತೆ) ಹಣ 
ಬಿಡುಗಡೆಯಾಗಿದೆ: (ಜಿಲ್ಲಾವಾರು, ಬ್ಯಾಂಕ್‌ವಾರು 
ಮಾಹಿತಿ ನೀಡುವುದು) 


\ 
ರೈತರಿಗೆ ಕಾರದ್ರ` ಸರ್ಕಾರ ಪ್ರಕಟಿಸಿರುವ ವಾರ್ಷಿಕ 


ಸಹೆಕಾರ`ಸಂಘಗಳಲ್ಲಿನ'ರೂ.1 ಲಕ್ಷಗಳ ಸಾಲ ಷನ್ನಾ ಯೋಜನೆಯಲ್ಲ ಇದುವರೆಗೆ 91989 ರೈ ತರಿಗೆ'] 
ರೂ.3860.32 ಕೋಟಿಗಳ ಸಾಲ ಮನ್ನಾ ಅನುದಾನ ಬಿಡುಗಡೆ ಮಾಡಿದ್ದು, ಜಿಲ್ಲಾವಾರು "ಮತ್ತು 
ಬ್ಯಾಂಕುವಾರು ವಿವರವನ್ನು ಅನುಬಂಧ- oi ರಲ್ಲಿ ನೀಡಲಾಗಿದೆ. 


ವಾಣಿಜ್ಯ ಬ್ಯಾಂಕುಗಳಿಗೆ ಸಂಬಂಧಿಸಿದಂತೆ ಒಟ್ಟು 32 ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಹಣ 
A ಜಿಲ್ಲಾವಾರು ಮಾಹಿತಿ ಅನುಬಂಧ- 2ರಲ್ಲಿ ಮತ್ತು ಬ್ಯಾಂಕುವಾರು ಮಾಹಿತಿ 
ಅನುಬಂಧ-5ರಲ್ಲಿ ನೀಡಲಾಗಿದೆ. 


ಉ) 


ಕಂದಾಯ 


ಸಾವಿರ ರೂ.ಗಳ ಲಾಭ : ಪಡೆಯಲು ಅಗತ್ಯ 
ಕಂದಾಯ ದಾಖಲೆಗಳಿಲ್ಲದ ರೈ ತರು ಕಪ್ಪ 
ಪಡುತ್ತಿರುವುದು ಸರ್ಕಾರದ ಗಮನಕ್ಕೆ ces 
ಸೂಕ್ತ ದಾಖಲೆಗಳನ್ನು ರೈತರಿಗೆ ಒದಗಿಸಲು 
ಇಲಾಖೆ ಹ ಬ್ಯಾಂಕುಗಳೊಂದಿಗೆ 
ಕೃಷಿ ಇಲಾಖೆ ವಹಿಸಿರುವ ಕ್ರಮಗಳೇನು; ರೈತರಿಗೆ 
ಸಾಲ ಮನ್ನಾ ಲಾಭ ತಲುಪಿಸಲು ಬ್ಯಾಂಕ್‌ಗಳು 
ವಹಿಸುತ್ತಿರುವ ಪಾತ್ರವೇನು:' 


ಕ್ರಮವಹಿಸಲಾಗಿದೆ. 
ಕಾರ್ಯವನ್ನು 


ಕಾಂದ್ರ ಸರ್ಕಾರ ನೀಡುವ'`ಸಹಾಯಧನವನ್ನು ಸಾಲದ ಖಾತೆಗೆ ಹೊಂದಾಣಿ ಮಾಡಿಕೊಳ್ಳದಿರಲು 
ಎಲ್ಲಾ ಡಿಸಿಸಿ ಬ್ಯಾಂಕುಗಳಿಗೆ ದಿ.20.02.2019 ರಂದು ನಿಬಂಧಕರ ಕಛೇರಿಯಿಂದ - ಸುತ್ತೋಲೆ 
ನೀಡಲಾಗಿದೆ. _ | 

ಪ್ರಾಥಮಿಕ ಕೃಷ ಪತ್ತಿನ ಸಹಕಾರ ಸಂಘಗಳು ಮತ್ತು ಡಿಸಿಸಿ ಬ್ಯಾಂಕುಗಳು ರೈತರಿಂದ ಸ್ವಯಂ 
ದೃಡೀಕರಣದೊಂದಿಗೆ ಆಧಾರ್‌, ಆರ್‌ಟಿಸಿ ಮತ್ತು ಪಡಿತರ a ದಾಖಲೆಗಳನ್ನು ಡದ ಈ 
ಮಾಹಿತಿಯನ್ನು ಸಾಲ ಮನ್ನಾ ತಂತ್ರಾಂಶದಲ್ಲಿ ಅಳವಡಿಸುವ ಪಾತ್ರವನ್ನು ವಹಿಸುತ್ತಿರುತ್ತವೆ. , ಸಾಲ 
ಮನ್ನಾವನ್ನು ಡಿಸಿಸಿ ಬ್ಯಾಂಕುಗಳಲ್ಲಿರುವ ರೈತರ ಉಳಿತಾಯ ಖಾತೆಗೆ NEFT ಮೂಲಕ ಜಮಾ 


ನೀಡಲಾಗುತ್ತಿದ್ದು, ಈ ಮೊತ್ತದಿಂದ ಸಾಲದ ಖಾತೆಯನ್ನು ಮುಕ್ತಾಯಗೊಳಿಸಿ ಯಣ ಮುಕ್ತ ಪತ್ರ 
ನೀಡಲಾಗುತ್ತದೆ. 


ಪ್ರಧಾನ ಮಂತ್ರಿ ಕಿಸಾನ್‌ ಸಮ್ಮಾನ್‌ ನಿಧಿ ಯೋಜನೆಯಡಿ ರೈತರಿಗೆ ಆರು ಸಾವಿರ ರೂಪಾಯಿಗಳ 
ಸಹಾಯಧನವನ್ನು ನೀಡಲು ರೈತರಿಂದ ನಿಗಧಿತ ಸರಳೀಕೃತ ನಮೂನೆಯಲ್ಲಿ ದಾಖಲಾತಿಗಳ 
ವಿವರಗಳೊಂದಿಗೆ ರೈತರ ಸ್ವಯೋಘೋಷಣೆ ಹಣೆಯನ್ನು ಸ್ಫಕರಿಸಲಾಗುತ್ತಿದ. ಇ-ಆಡಳಿತ ಇಲಾಖೆ 
ಪತಿಯಿಂದ, DAI ಹಾಗೂ ಕಂದಾಯ ಇಲಾಖೆ ME web service ನೊಂದಿಗೆ 
ಅಭಿವೃದ್ಧಿಪಡಿಸಿದ ್ವFRUITS-PMK ತಂತ್ರಾಂಶದಲ್ಲಿ ರೈತರ ಸ್ವಯೊಘೋಷಣೆಯನ್ನು ಗುರುತಿಸಲು 
ರೈತರ ಸ್ವಯಂಘೋಷಣೆ ಸ್ಟೀಕೃತಿ ಘಿ ತಂತ್ರಾಂಶದಲ್ಲಿ ನಮೂದು 
ಕೃಷಿ ಇಲಾಖೆಯು ಕಂದಾಯ, ಸ ರಾಜ್‌, ತೋಟಗಾರಿಕೆ, ರೇಷ್ಮೆ 
ಇಲಾಖೆಗಳ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸುತ್ತಿದೆ.. ೯RUITS-PMಜ ತಂತ್ರಾಂಶದಲ್ಲಿ 
PMKISAN ಯೋಜನೆಗೆ ಗುರುತಿಸಲಾದ ಫಲಾನುಭವಿ ರೈತರ ವಿವರಗಳನ್ನು ನೋಡಲ್‌ 
ಇಲಾಖೆಯಾದ ಕೃಷಿ ಇಲಾಖೆಯಿಂದ ಭಾರತ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತಿದೆ. ಕೇಂದ್ರ ಸರ್ಕಾರದಿಂದ 
ನೇರವಾಗಿ 87 ಮುಖಾಂತರ ಫಲಾನುಭವಿಗಳ ಖಾತೆಗೆ ಸಹಾಯಧನ 
ವರ್ಗಾವಣೆಯಾಗುತ್ತಿದೆ. j 


ಬ್ಯಾಂಕ್‌ 


1 
| 
Kl 
| 
H 
| 
| 
| 
| 
I 
| 


ವಾಣಿಜ್ಯ ಬ್ಯಾಂಕುಗಳ ಸ್‌ ಸಾಲಕ್ಕೆ ಸಂಬಂಧಿಸಿದಂತೆ ಬ್ಯಾಂಕುಗಳು ಅನುಷ್ಠಾನದ ಇಲಾಖೆಗೆ ರೈತರ ಬೆಳಿ 
ಸುಲದ' ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ಸ ಸಲ್ಲಿಸಬೇಕು. ನಂತರ ಅನುಷ್ಠಾನದ ಇಲಾಖೆಯು 
ರೂಪಿಸಿದ 'ದತ್ತಾಂಶದಲ್ಲಿ ಬ್ಯಾಂಕ್‌ ಶಾಖೆಗಳು ರೈತರಿಂದ ಪಡೆದ ಸ್ವಯಂ ಘೋಷಣಾ ಪತ್ರಗಳ 
ಮಾಹಿತಿಯನ್ನು ಹಾಗೂ ಸಾಲಗಳ ಮಾಹಿತಿಯನ್ನು ಭರ್ತಿ ಮುಡಬೇಕು ಹಾಗೂ ಬ್ಯಾಂಕ್‌ 
ಅಧಿಕಾರಿಗಳು ದತ್ತಾಂಶದಲ್ಲಿ ದೃಡೀಕರಿಸಬೇಕು. ಅರ್ಹ ಮನ್ನಾ ಮೊತ್ತವು ಅನುಷ್ಠಾ ನ ಇಲಾಖೆಯಿಂದ 
ರೈತರ ಸ ಸಾಲ ಖಾತೆಗಳಿಗೆ ನೇರವಾಗಿ ಜಮೆಯಾಗುವುದು. 


ಊ) 


ರಾಜ್ಯದಲ್ಲಿ" ರೈತರಿಗೆ "ಸಾಲ: ಹನ್ನಾ ಸೌಲಭ್ಯವನ್ನು 
ಘೋಷಿಸಿದ “ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿರುವ 
ರೈತರ ಸಂಖ್ಯೆ ಎಷ್ಟು; ಅತ್ವಹತ್ಯೆಗ ಕಾರಣಗಳೇನು: 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ದಿನಾಂಕ:05.07.208ರಂದಾ ಮಂಡಿಸಿದ 'ಸಯಷ್ಯಹ ಘೋಷ ಷೆಣೆಯಲ್ಲಿ 


'ದಿನಾಂಕ:31.12.2017ರಂತೆ ಬಾಕಿ ಇರುವ ಎಲ್ಲಾ ರೈತರ ಎಲ್ಲಾ ಸುಸಿಯಾದ ಬೆಳಿ ಸಾಲಗಳನ್ನು 


ಕುಟುಂಬವೊಂದಕ್ಕೆ ರೂ.2.00 ಲಕ್ಷ ಮೀರದಂತೆ ' ಸಾಲ "ಮನ್ಸಾ ಮಾಡುವುದಾಗಿ ಘೋಷಿಸಿರುತ್ತಾರೆ. 


ರೈತರ ಅತ್ಮಹತ್ಯೆ ಕುರಿತು ಆಧ್ಯಯನ ನಡೆಸಲು ಸರ್ಕಾರವು 2001ರಲ್ಲಿ ಡಾ. ಈಕೆ. ವೀರೇಶ್‌, 


| ನಿವೃತ್ತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು 


ರಚಿಸಿತ್ತು ಸದರಿ ಸಮಿತಿಯು ರೈತರ ಆರ್ಥಿಕ ಪರಿಸ್ಥಿತಿ ಸ ಸಾಮಾಜಿಕ ಮತ್ತು ಸಾಂಸಾರಿಕ ಸಮಸ್ಸೆ ಸ್ಥೆಗಳು 


| ಸಾಮರ್ಥ್ಯಕ್ಕೆ ಮೀರಿ ಸಾಲ, ಬೆಳೆ ನಷ್ಟ ಇವೇ ಮುಂತಾದವು ರೈತರ : ಆತ್ಮಹತ್ಯೆಗೆ 


ಕಾರಣಗಳಾಗಿರುತ್ತವೆಂದು ವರದಿ ನೀಡಿರುತ್ತದೆ. ಸಾಲ ಮನ್ನಾ ಘೋಷಣೆಯ ನ೦ತರ ವರದಿಯಾಡ 
ರೈತರ ಆತ್ಮಹತ್ಯೆ ಪ್ರಕರಣಗಳ ವಿವರಗಳನ್ನು ಹಾಗೂ ಜಿಲ್ಲಾವಾರು ವಿವರಗಳನ್ನು ಅನುಬಂಧ- 6ರಲ್ಲಿ 
ನೀಡಲಾಗಿದೆ. 


ಸಿಒ 32 ಸಿಎಲ್‌ಎಸ್‌ 2019 


ಸ ರ್‌ 
(ಬಂಜೆಪ್ಟ-: ರ್ರ್‌ 


ಸಹಕಾರ ಸಚಿವರು 


ಅನುಬಂಧ-1, 
ಸಹಕಾರ ಸಂಘಗಳಲ್ಲಿನ ರೂ.1 ಲಕ್ಷಗಳ ಸಾಲ ಮನ್ನಾ ಯೋಜನೆಯಲ್ಲಿ ರೈತರಿಗೆ ಸಾಲ ಮನ್ನಾ ಅನುದಾನ ಬಿಡುಗಡೆ 
ಮಾಡಿದ ವವರ, (ರೂ. ಕೋಟಿಗಳಲ್ರ) 


ಡಿಸಿಸಿ ಬ್ಯಾಂಕನ ಜೂನ್‌ 2015 ರವರಗೆ ಗಡುವು 
ಹೆಸರು ಬರುವ ಸಾಲಗಳಿಗೆ ಗುರುತಿಸಿರುವ | ಈ ಪೈಕಿ ತಹಲ್‌ ವರೆಗೆ ರೈತರಿಗೆ 
ಜಿಲ್ಲೆಯ ಹೆಸರು ಫಲಾನುಭವಿಗಳಿಗೆ ದೊರೆಯುವ ಸಾಲ ಬಿಡುಗಡೆ ಮಾಡಿದ ಮೊತ್ತ 
} ಮನ್ನಾ ಮೊತ್ತ 
ಸಾಜ ಮಾ ಾಷ್ಯ ಪಾತ್ರ 
ಬಾಗಲಫೋಟೆ ಬಾಗಲಪೋಟೆ 85789 438.04 6147 320.26 
ಪಗಾವ ಬೆಂಗಳೂರು 173250 ₹575 T9854 S43] 
—Tಜಕಗಹಾರುಗಕ TE A 7338 
ಬೆಂಗಳೂರು ಪಗಾವ 2564 UT SO 3S 
ಬಳ್ಳಾರ 38751 22059 3 5 
ನವಹಾಪಾರ ಫಾದರ್‌ 473 ಸಕ 36045 1251 
ಬಳ್ಳಾರ ನಜಹಾಪಾರ T0347 385 [YY GLY) 
ಪಾವರ್‌ ಷಾವಾರಾಜನಗರ 73407 735 T7045 7537 
ಕವಷಾಗ್ನ ಪವರ PN SL 5500 
ಮರಡ್ಕ - ಚಿಕ್ಕಮಗಳೂರು {BA T0825 73183 ₹433 
ಚಿತ್ರದುರ್ಗ purr T1855 737 108.02 
ಮೈಸೂರು ದ್ಷ್‌ಣ ಕನ್ನಡ od B 7772 T7024 T2680 
ಪಾಮಗಳಾಹ ದಾವಣಗರ ATI 3343 — Ti57 
ಚಿತ್ರದುರ್ಗ ಧಾರವಾಡ 10619 NE 
ದಗ TE 3577 ₹340 3730 
| ರಾಯಚೂರು ಗಾರ J 735TH 
ಉತ್ತರಕನ್ನಡ `'']ಹಾಸನ 9455 35777 87399 341.69 
ಹಾಸನ ಹಾಷಾಕ 7725 AV EELS 4748 
ಫಲಬುರೆಗಿ ಕಾಡಗ್‌ T2487 T0110 T0145 ₹830 
ಫಾವಾಕ FETS] 7435 8875 7753 
ಕಾಡು ಕಾಷ್ಠ 70S [TNT] ₹853 3732 
ಸೋಲಾರ ಮಂಡ್ಯ” ರ EN EEN 
ವೈಸಾ ETP) PRET: 29583 80 
ಫವಮಪಾರು ರಾಯಣನಹ EY] 3S] T7042 7538 
ವಾಷ್‌ ರಾಮಸಗರ 6 HSS TT 3 
ಶವಮಾಗ 757 NS 03 7433 
ದಕ್ಷಿಣ ಕನ್ನಡ ್ಯಾಕಾರ Pp SEE 77831 74580 
ನಷುಪ CES ETAT ₹507 5 
ಧಾರವಾಡ ತ್ತರ ಕನ್ನಡ 84479 3888 40032 176.78 
ಯಾವಗ 3 25 4751 704 
[ I ಒಟ್ಟಾ 785575 5670.68 351585 388033 


ನ್ಗ ಫ್‌ 


Annexure “೩ 


District Wise CLWS Payment as at 03.07.2019 
PHASE3 


STAT TNS Ue TA 
8,94,12,043.56 9,64,51,569.82 


[1 p 
ಸ್ಸ 65,35,53,870.441% 2,95,/1,63,149.57 

10,63,01,979.81 | 39,13,45,279,77 
h , 


; ಹಂಕೈೆಕ್ರಿಸೆ ಸ್ಥ ಗುಲುತಸ ವಿಸ್ಸಿ ನೌ) ವಿ೩ 


“TOTAL 
ಬ 38,55,74,342.52] 


60s8[% 79,97,10729.10 | 12,043. 
CN ET CEES ELSIE SST 

% 

BANGALORE URSAN | 737 2,51,56,493.33 


METAL 


BELAGAV} 39754| 
BIDAR 178s 43,20,08,534.93 [3 22,31,07.928.97 | 22,04,00,429.46 
೪ _ 36,89,97,594.20 


0 
[A 


A 
ಕ 67,55,97,903.60[* 34,00,74,048.90 


£4,22,51,093.83 [5 28,65,43,424.45 
F12.07,026.39|% 39,16,54,679.43 
5ನ.7,00.64.11| 
1,48,21,01.146.52 | 


1877 
1087 
1473 


v~lo 


[e 


j 
j 
4 
4 


DAKSHINA KANNADA 
DAVANAGERE 33143 
DHARWAD 


1,45,95,55,092.37(% 


RTATSTATSE 
S/S(3 (ze 
51=1F 
HARE 
p 
2I2le|2|3 
121» 
೫ cls 
o 
p | 
Silo 
p> 
>) 


25,07,85,159.28 


1,48,90,73,529.86 | % 


[al 
Cc 
[ud 
[ 
p 
KF 
[N) 
>» 


| 


331093 1,23,07,08,536.49 


EN SE TTOE 49,91,10.365.37 | 29,73,67,703.08 |% 24,78,37,074.80{€  1,04,43,15,143-25 
[MvSORE | 30869] &  1,07,65,91,78244|% 53,05,74,761.40 (% 56,72,63,206.51 [% 


RAMANAGARA 


“IMOGA 26248( ©2,12,17,997.72 [3 38,19,42,330.04 [% 26,56,42,091. 


83,08,74,460.42 | 82,20,57,415.6: |< 
1,69,05,483.51 [% 1,15,15,249.62 | 


1190) 8 3,33,85,510.70 | 66,84,442.29 15 55,60,810.11 | 8 


1,04,45,28,768.76 |£ __ 60.015835713 1% 340876454 


50a 1,31,07,72,298.03 | 3 
6,57,30,364.35 


TUMKUR 


Cc [ 
ವ pd 
$ 
pS 
3 
8 
pS 


j TOTAL 549091 y 


1,42,04,08,514.87 [4 65,58,48,458.81 60,79,15,486.52 


67,62,54,648.77 [3 66,64,70,831.52 
£,12,66,378.62 | 2,61,62,729.49 | 2,22,49,140.34 

1,25,51,66,701.20 

71,26,48,038.51 |< 76,83,11,057.09 | £  2,92,05,14,587.97 

: ಇ 35,42,60,500.70 

ಇ 32,51,080.35 

ಇ 


ಥಿ 4,78,63,741.53 [< 5,78,31,247.25 | % 


ಸ 11,81,59.,764.53 
15739] ₹ 63,94,52,090.02 | 3 21,05,81,756.05 | 65,98,10,541.38 |< 


K 40,37,85,825.12|%  2,21,96,47.813.71 


aso e _183 365169220 88,57,98,205.36/₹ €4,31,69,914. 
| 3115/3 12,62,02,363.48 | 3 4,44,60,540.47 |% 11,61,12,£56.31 [3 


4,17,84,99,247.27 
22,38,54,753.31 
1,50,98,54,387.66 


ಜ್ನ 87,95,16,893.36 
4 1,03,29,98,960.06 
R 1520149,279.13 
K 


1 —3,02.32,32,406.50 


2,17,46,29.750.35 


| 3,36,24,19,61239 


28,67,54,180.26 


14|4  1,56,88,02,818.90 


2,96,37,06,174.06 
9,42,51,977.48 
2,61,30.763.10 


13a  2,38,55,63,580.00 
ಇ 52,97,31,19,396.79 


AlN Si 


— 
~~ 


i 


AN ANY 


Scanned by CamScanner 


ಆಲನ್ರುಿನಿ ಯಿಡಿಟ್ಯಮ್ದಸಿ 28)ತ್ನಿ ಹುರು3ಸ ಬಸ್ಸ ನಾ 


- [& 


ಕರ್ನಾಟಕ ಸರ್ಕಾರದ ನಡವಳಿಗಳು 


ಸಾಲ ಮನ್ನಾ ಯೋಜನೆ - 2018ರ ಕುರಿತು. 8 
ಉಲ್ಲೇಖ: ದಿನಾಂಕ: 24.08.2018 ರಂದು ನಡೆದ ಸಚಿವ ಸಂಪುಟದ ಕಾರ್ಯಸೂಚಿ 
ಸಂಖ್ಯೆ 20ರಲ್ಲಿ ಅನುಮೋದನೆ. 
pS | 
ಕಳೆದ ಕೆಲವು ವರ್ಷಗಳಲ್ಲಿ, ರಾಜ್ಯದ ಹೆಚ್ಚಿನ ಭಾಗಗಳಲ್ಲಿ ಸತತ ಬರಗಾಲಗಳು ಕೃಷಿ ವಲಯದಲ್ಲಿ 

ಒತ್ತಡವನ್ನು ಹೆಚ್ಚಿಸಲು ಕಾರಣವಾಗಿವೆ. ರಾಜ್ಯದ ಕೃಷಿ ಕ್ಷೇತ್ರವು ನಿಶ್ಚಲತೆ, ಕಡಿಮೆ ಉತ್ಪಾದಕತೆ, ಆಗಾಗ್ಗೆ 
ಸಂಭವಿಸುವ ಬರಗಾಲಗಳು ಮತು ಕಡಿಮೆ ಮಟ್ಟದ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಗಳಂತಹ 
ಹೊಂದಿದೆ. ತೊಂದರೆಗೀಡಾದ ರೈತರನ್ನು ಅಭಿವೃದ್ದಿಯ ಮುಖ್ಯವಾಹಿನಿಗೆ ತರುವುದು 
್ರು ರೈತರನ್ನು ಸಾಲದ ಹೊರೆಯಿಂದ ಮುಕ್ತಗೊಳಿಸುವುದು ರಾಜ್ಯ ಸರ್ಕಾರದ ಪ್ರಮುಖ 
ಬವದತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಈ ರೈತರ ಆರ್ಥಿಕ ಪಠಧಿಸ್ಥಿತಿಗಳನ್ನು 
ಉತ್ತಮಗೊಳಿಸುವ ಉದ್ದೇಶದಿಂದ 2018-19ರ ಆಯವ್ಯಯದಲ್ಲಿ “ಜೆಳೆ ಸಾಲ ಮನ್ನಾ ಯೋಜನೆ” ಯನ್ನು 
ಘೋಷಿಸಿದೆ. ಕೃಷಿಯಲ್ಲಿ ಹೆಚ್ಚಿನ ಬಂಡವಾಳವನ್ನು ಹೂಡಿಕೆ | ಮಾಡಲು ಅನುಕೂಲವಾಗುವಂತೆ ರೈತರಿಗೆ 
ಬೆಂಬಲ ನೀಡುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ರೈತರ ನಿರಂತರ ಉನ್ನತಿ ಮತ್ತು 
ಸಬಲೀಕರಣ ಈ ಯೋಜನೆಯ ದೀರ್ಫಕಾಲದ ಗುರಿಯಾಗಿದೆ. 


ರಂತೆ ಬಾಕಿ ಇರುವ ಎಲ್ಲಾ ರೈತರ ಎಲ್ಲಾ ಸುಸ್ತಿಯಾದ ಜೆಳೆ ಸಾಲಗಳನ್ನು ಕುಟುಂಬವೊಂದಕ್ಕೆ ರೂ. 2.00 
ಲಕ್ಷ ಮೀರದಂತೆ ಸಾಲ ಮನ್ನಾ ಮಾಡುವ ಹಾಗೂ ಬೆಳೆ ಸಾಲಗಳನ್ನು ಸಕಾಲದಲ್ಲಿ ಮರುಪಾವತಿ 
ಮಾಡಿರುವ ರೈತರ ಸಾಲಗಳಿಗೆ ಅವರು ಮರುಪಾವತಿ ಮಾಡಿರುವ ಸಾಲದ ಮೊತ್ತ ಅಥವಾ 
ರೂ.25,000/ ಗಳಲ್ಲಿ ಯಾವುದು ಕಡಿಮೆಯೋ ಅದನ್ನು ಪ್ರೋಶ್ಲಾಹಧವವಾಗಿ ನೀಡಲು ನಿರ್ಧರಿಸಿದೆ. 


ದಿನಾಂಕ: 05.07.2018ರಂದು ಮಂಡಿಸಿದ ಆಯಚಜ್ಯೆಯ ಘೋಷಣೆಯಲ್ಲಿ ದಿನಾಂಕ: 31.12.2017 


ದಿನಾಂಕ: 24.08.2018ರಂದು ನಡೆದ ಸಚಿವ ಸಂಪುಟ ಸಭೆಯ ಕಾರ್ಯಸೂಚಿ ಕ್ರಮ ಸಂಖ್ಯೆ 
20ರಲ್ಲಿ ಸದರಿ ಯೋಜನೆಗೆ ಅನುಮೋದನೆ' ನೀಡಲಾಗಿರುತ್ತದೆ. ಆದ್ದರಿಂದ ಕೆಳಗಿನ ಈ ಆದೇಶ, 


ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ಡಿ 08 ಸಿಎಎಂ 2018 (ಭಾ), ಬೆಂಗಳೂರು, ದಿನಾಲಕ: 06.09.2018. 


1. ಯೋಜನೆಯ ವ್ಯಾಪ್ತಿ. 
ಅ) ರೂ. 2.00 ಲಕ್ಷಗಳವರೆಗಿನ ಸುಸ್ತಿ ಸಾಲಗಳ ಮನ್ಸಾ 
ದಿನಾಂಕ; 01.04.2009ರ ನೆಂತರ ಮಂಜೂರಾದ ಹಾಗೂ ದಿನಾಂಕ: 31.12.2017ರಂದು ಬಾಕಿ 
, ಇರುವ ಎನ್‌.ಪಿ.ಎ (ಭಾರತೀಯ ರಿಸರ್ವ್‌ ಬ್ಯಾಂಕ್‌ ಆದೇಶದಂತೆ ವರ್ಗೀಕೃತವಾದ) ಸಾಲಗಳು, 
ರಿಸ್ಪಕ್ಷದ್ದ್‌ ಸಾಲಗಳು ಮತ್ತು ಸುಸ್ತಿಯಿರುವ ಬೆಳೆ ಸಾಲಗಳನ್ನು ಪ್ರತಿ ಕುಟುಂಬಗಳಿಗೂ ರೂ. 2.00 


<) 
ಲಕ್ಷ ಮೀರದಂತೆ ಕರ್ನಾಟಕ ಸರ್ಕಾರದಿಂದ ಮನ್ನಾ ಮಾಡಲಾಗುವುದು. ಅಂತಹ ಸಾಲಗಳ 
ಮೂರು ವಿಶಾಲ ವರ್ಗಗಳು ಈ ಯೋಜನೆಯಡಿಯಲ್ಲಿ ಅರ್ಹತೆ ಪಡೆದುಕೊಳ್ಳುತ್ತವೆ. 


2೨ ್ರಿನುಬಂನೆ ತ 


sw 


(W 
ON 
A 

[os 
3 
73 
{} 
ಈ 
ke 
KO, 
6) 
4 
KE. 
H 
[a 
ಸ 
pe 
f 
© 
[& 
fd 
I) 
RT 
5 
6 ೪ 
“8 
uO 
3 ಟಿ 
nu 

iF 
nn 


SE 


Au 


ಡಿಸಿದೆ 


ಮ ವರ್ಷಗಳ ಅವ 


pe 
9 


31.12.2017 ರಂಡು 


ಬೆಳೆ ಸಾಲಗಳು: ದಿ 


್ಣ ಕವಳಿ 


ಗಳಿಸೆ ಪ್ರತಿ ಕತ ಹಜಲ 


ಬ) ಶುಸ್ತಿಯಲ್ಲದ ಸಾಲ 


JN 


ಈ 
Tuy 


ಭೂಪ 


ತವ 
ತ: 
ಇ 


ರ 


ಪಾಖೆ ಹಾಗೂ 
ಸಾಲ ನೀಡುವ ಸಂಸ್ಥೆಗಳು 


2. 


> 
ಇ 
W. 
kp 
3 
(63 
೫ 
fg ಥ್ರ 
P 
x Ww 
8 
ಗ 
ಗನ 
3 A 
SY 
4 


[ 


e 


ಸಡ್ಲೂಲ್‌ ಬಾ 
ಲಾಲ ನೀಡುವ ಸಂಸೆಗಳು”್‌ 


ಸ್ಥ 

2 

3 

UK 

[£4 
pi 

© 

13 
6 
[ 
Kl 


ಸುಟುಲಿಬದ ಪ್ನಾಖ್ನಾನೆ 


- 
೨. 


ಅಗಳು, 


ery 
ಜಿಲ 


ಧಾರದ ಮೇಲೆ ಕೈಿತರಿಗೆ ನೀಡಿದ 


ಸ್ರಿ 
KN 


p) 


pele 2 


iii. 


iv, 


ಸಂಸ್ಥೆಗಳು ಬ್ಯಾಂಕುಗಳಿಂಡ ಪಡೆದ ಸಾಲಗಳು, ಮೈಕ್ರೋ ಫೈನಾನ್ಸ್‌ ಇನ್ನಿಟ್ಕೂಷನ್ಸ್‌ 1 
ನಗರ ಸಹಕಾರ ೭ ಬ್ಯಾಂಕುಗಳಿಂದ ನೀಡಲಾದ ಸಾಲಗಳು. 


ಅಗಳು, ರೈತರಿಗೆ ನೀಡಲಾದ ಒಡವೆ 


ಕಷಿ ಉತ್ತನ್ನಗಳನ್ನು ಅಡವಿಟ್ಟುಕೊಂಡು ನೀಡಿರುವ ಸಾ 
1 ಆಭರಣದ ಸಾಲಗಳು ಮ ಬು ಮೀಮಗಾರಿಕೆ / ಹೈಮಗಾರಿಕೆ ಮತ್ತು ಿ ಕೃಷಿ ಸಂಬಂಧಿತ 
ಇತರೆ ಸಾಲಗಳು. - 


ಸರ್ಕಾರಿ. ಅರೆ- ಸರ್ಕಾರಿ ಅಥವಾ ಅನುದಾನಿತ ಸಂಸ್ಥೆಗಳ ಮತು ಸಾರ್ವಜನಿಕ ವಲಯದ 
. ಅಧೀನದಲ್ಲಿರುವ ನೌಕರರಿಗೆ ನೀಡಿದ ಬೆಳೆ ಸಾಲಗಳು. 


ರಾಜ್ಯ / ಕೇಂದ್ರದ ಸಂಚಿತ ನಿಧಿಯಿಂದ ತಿಂಗಳಿಗೆ' ರೂ. 15,000/- ಕ್ಕೂ ಹೆಚ್ಚಿನ ಪ೦ಜಣಿ 


ಹೆಡೆಯುವ ನಿಷೃತ್ತಿ ಫೇತಾರರಿಗ (ಮಾಜಿ ಸೈನಿಕರನ್ನು ಹೊರತುಪಡಿಸಿ) ನೀಡಲಾ 


ಸಾಲಗಳು. ಕಳೆದ 3 ಮೌಲ್ಯ ಹನ ವರ್ಷಗಳಲ್ಲಿ ಯಾವುದಾದರು ಒಂದು ವರ್ಷ 
ಆದಾಯ ತೆರಿಗೆ ಹಾವತಿ ಮಾದೆದವಂಗೆ ನೀಡಲಾದ ಬೆಳೆ ಸಾಲಗಳು, | 
ಸ್ವಸಹಾಯ ಗುಂಪುಗಳು (ಎಸ್‌.ಹೆಚ್‌.ಜಿ.ಗಳು) ಮತ್ತು ಜಂಟಿ ಹೊಣೆಗಾರಿಕೆಯ 
ಗುಂಪುಗಳು (JL) / ರೈತರಿಗೆ ಸಾಲವನ್ನು . ನೀಡಲು ಸಕ್ಕರೆ ಕಾರ್ಪಾನೆಗಳಿಗೆ ನೀಡಿದ 
ಸ ಲಗೆಳು, ಕಂಪನಿಗಳು / ಸಹಭಾಗಿತ್ತ ಸಂಸ್ಥೆಗಳು ಕಾಂಟ್ರಾಕ್ಟ್‌ ಫಾರ್ಮಿಂಗ್‌ 
ಪಡೆದು ಕೊರಿಡಿರುವ ಸಾಲಗಳು, 


¢ 


ರಾಜ್ನದ ಸಹಕಾರ ಸಂಸ್ಥೆ / ಪಗ ಘೋಷಿಸಿರುವ ಬೆಳೆ ಸಾಲ ಮನ್ನಾ 
ರಾಸುಭವಿಗಳು ಈ ಯೋಜ ಯ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. 


Fa 
ಮಾಪಿತಿ ಸಂಗೆಹಣೆ ಮೆತ್ತು ಪರಿಶೀಲನೆ 
. . ಬ್ಯಾಂಕುಗಳು ಸಲ್ಲಿಸಬೇಕಾದ ದತ್ತಾಂಶ ಹರಿವಿನೊಂದಿಗೆ ಅನುಷ್ಠಾನ ಪ್ರಕ್ರಿಯೆಯು 


iff. 


(i 


ks 


ಕಾರ್ಡ್‌ ಸಂಖ್ಯೆ ಸರ್ವೆ ಸಂಖ್ಯೆ ಮುಂತಾದವು) ಕ್ರೂಢೀಕರಿಸಿದ ನಂತರ ಬ್ಯಾಂಕುಗಳು ತಮ್ಮ 
ಕೋರ್‌ ಬ್ಯಾ ೦ಕಿ೦ಗ್‌ ವ್ಯವಸ್ಥೆಯಿಂದ ಕ್ರೋಢಿಕೃತ ಮಾಹಿತಿಯನ್ನು ಸಲ್ಲಿಸುತ್ತವೆ. 


ಪ್ರಾರಂಭವಾಗುತ್ತದೆ. ರೈತರು ಸಲ್ಲಿಸಿ ದ ಅಗತ್ಯ ವಿವರಗಳನ್ನು (ಆಧಾರ್‌ ಸಂಖ್ಯೆ, ರೇಷನ 


[3 


ಪ್ರೆಕಿಯೆಯ ಪ್ರಕಾರ ಬೆಳೆ ವಿಮೆ. ಕ್ಲ ಸೈಮ್‌ಗಳ ಮೊತ್ತವನ್ನು ಬೆಳೆ ಸಾಲಗಳ ಖಾತೆಗೆ ಜಮಾ 
ಮಾಡಬೇಕು. ಕಳೆದ ಎರಡು ವರ್ಷಗಳಲ್ಲಿ ಯಾವುದೇ “ತಿ ಸಾಲಗಳು ಅಥವಾ ಗ 
ಅವದಿ: ಮೀರಿದ ಇತರ ಸಾಲಗಳಿಗೆ ಕ್ಷಿ ಕ್ರೈಮ್‌ಗಳ ಮೊತ್ತಗಳು ಬಂದಿದ್ದಲ್ಲಿ, ಅವುಗಳನ್ನು ಕೈತ 
ಬೆಳೆ ಸಾಲಗಳಿಗೆ ಜಮಾ ಮಾಡಿದ ಬಗ್ಗೆ ಬ್ಯಾಂಕುಗಳು ಕಡ್ಡಾಯವಾಗಿ ದೃಢೀಕರಿಸಬೇಕು. 
ವಿಮಾ ಸಮ್‌ ಮೊತ್ತವನ್ನು ರೈತರ "ಳಿತಾಯ ಖಾತೆಗೆ ಜಮಾ ಮಾಡಲಾಗಿದ್ದರೆ, ಈ 
ಯೋಜನೆಯಡಿಯಲ್ಲಿ ಅರ್ಹವಿರುವ ಸಾಲ ಮನ್ನಾ ಮೊತ್ತದಲ್ಲಿ ಬೆಳೆ ವಿಮಾ WN ಮ್‌ 
ಮೊತ್ತವ ನ್ನು ಕಡಿತಗೊಳಿಸಲಾಗುವುದು. 


ಇ ೦ಸ್ಥೆ ಗಳು ಜವಾದ್ದಾರರಾಗಿರತ ಕದ್ದು ಮ್ರ i 'ಅನುಷ್ಯಾಕ್ಕಿ. ಸಾಲ 
ನೀಡುವ ಸಂಸ್ಥೆಗಳು ಸಲ್ಲಿಸಿದ ಪ್ರ ತಿಯೊ೦ದು. ದಸ್ತಾವೇಜು 1 ದಾಖಲೆ, ತೆಯಾರಿಸಲಾದ 
ಪೆಟ್ಟಿಗಳು ಮಠ್ತು ಪ್ರಮಾಣ ಪೆತ್ರಗಳು ಪ್ರತಿಯೊಂದು ಪಾಲ ನೀಡುವ ಸಂಸ್ಥೆಗಳ ಅಧಿಕ್ಷತ 


ಟಿ ಪಿ [ 


vi. 


vii 


ಅಧಿಕಾರಿಯ ಸಹಿ ಮತ್ತು ಆವರ / ಅವಳ ಹೆಸರನ್ನು ಉದ್ಕೋಗಿ ಕೋಡ್‌ ಸಂಖ್ಯೆಯೊಂದಿ* 
ಸಂಸ್ಥೆಯ ಮುದ್ರೆಗಳನ್ನು ಒಳಗೊಂಡಿರಬೇಕು 

ವಿಭಿನ್ನ ಬ್ಯಾಂಕುಗಳು, ವಿವಿಧ ವರ್ಷಗಳಲ್ಲಿ ಎನ್‌ಪಿಎ (NPA). ಖಾತೆಗಳನ್ನು ಮತ್ತು 
ಮರುವಿರ್ಮಾಣ ಮಾಡಿದ (ರಿಸ್ತಕ್ಷರ್ಸ್‌ ಸ್ಟ್ಯಾಂಡರ್ಡ್‌ ಸ್ವತ್ತುಗಳನ್ನು { ಖಾತೆಗಳನ್ನು 
ಇತ್ಯರ್ಥಗೊಳಿಸಲು ಏವಿಧ “ಒನ್‌ ಟೈಮ್‌ ಸಟಿಲ್‌ಮೆಂಟ್‌” (075) ಯೋಜನೆಗಳನ್ನು 
ಪರಿಚೆ 


ಸಿದೆ. ಜಾಲಿಯಲ್ಲಿರುವ ಒಟಿಎಸ್‌ ಯೋಜನೆಗಳು ಮತ್ತು ಆಂತರಿಕ ನೀತಿಗಳಿಗೆ 
ಪಿ 


ಬ್ರ: 
ಅಮಸಾರವಾಗಿ ಬ್ಯಾಂಕುಗಳು ಎನ್‌ಪಿಎ ಖಾತೆಗೆಳು / ಸ್ಟ್ಯಾಂಡರ್ಡ್‌ ಪುನರ್‌ ರಚಿಸಲಾದ 


ಅರ್ಹ ಖಾತೆಗಳನ್ನು ಬೆಳೆ ಸಾಲದ ಮನ್ನಾ ಯೋಜನೆಯಡಿಯಲ್ಲಿ ತೀರ್ಮಾನ 
ಮಾಡಿಕೊಳ್ಳಬೇಕು. ತೆಮ್ಮ ಮೈಯಕಿಕ ಒಟಿಎಸ್‌ ಯೋಜನೆಯಡಿ ಬ್ಯಾಂಕುಗಳು ಮಾಡಿದ 


Yy ಚ್‌ 
ಒಪಂದದ. -ಮೆಂಲೆ ಪ್ರತಿ. ಕುಟುಂಬಕ್ಕೂ ರೂ.200 ಲಕ್ಷಗಳ ಮಿತಿಗೊಳಪಟ್ಟು ಸರ್ಕಾರದ 
ಸಹಾಯವು ಲಭ್ಯವಿರುತ್ತದೆ 
5 


ಅರ್ಹ ಸಾಲಗಾರರ ಸಪೆಟ್ಟಿಯಲ್ಲಿ ಬರುವ ಎಲ್ಲಾ ಸಾಲ ಸಂಸ್ಥೆಗಳಿಂದ ಸಂಗ್ರಹಿಸಲಾದ 
ಮಾಹಿತಿಯನು, ಗೊತುಪಡಿಸಿದ ಪ್ರಾಧಿಕಾರದಿಂದ ಸಂಗ್ರಹಿಸಲಾಗುತ್ತದೆ. ಅದೇ ರೀತಿ ಸಾಗಿ 


ರಾ 

7 [a] 
ತೀರ್ಮಾನಿಸಿ / ನಿರ್ಧರಿಸಿ ಆಯಾ ಬ್ಯಾಂಕುಗಳು ನೋಡಲ್‌ ಶಾಖೆಗಳ ಮೂಲಕ 
ಸ ಪಾ ತ 


ಸಂಬಂಧಪಟ್ಟ ಶಾಖೆಗೆ ಪ್ರಯೋಜನಗಳನ್ನು ತೇಯಪಿಸಲಾಗುವುೆದು. ಬ್ಯೌಂಕುಗಳೆ ಸಾಲ 
ಮನ್ನಾ ಆಧ್ಯತೆಯ ಕ್ರಮವು . ಈ ರೀತಿಯಾಗಿರುತ್ತದೆ. ಎಸ್‌ಪಿಎಗಳನ್ನು ಮೊದಲು 
ಮರುಪಾಪಕಿಸಿದ ನಂತರ ರೀಸಕ್ಷರ್‌ ಸಾಲಗಳನ್ನು ಪಾವತಿಸಲಾಗುವುದು. ತದನಂತರ 


ಸರಿಯಾದ ಸಮಯಕ್ಕೆ ಸಾಲಗಳನ್ನು ಮರುಪಾವತಿಸಿದ ರೈತರಿಗೆ ಪ್ರೋತ್ಸಾಹಧನವನ್ನು 


ಅರ್ಹ ರೈತರ ಸದಸ್ಕರ ಪಟ್ಟಿಯಲ್ಲಿ ಅವನ / ಅವಳ ಹೆಸರನ್ನು ಸೇರಿಸಲಾಗಿಲ್ಲ ಎಂದು 


[4 
pe 
1) 
(6 
[28 
a 
[5] 
[oy 
p 
(3 A t 
sf 
[Al 
[38 
[73 
J 
t 
> 
[eS 
pry 
1) 
pt 
K) 
[35 
[e) 
g 
fi 
[8 
[s 8 
~~ 


ಸಾಲ ತೆಗೆದುಕೊಂಡ ಬ್ಯಾಂಕ್‌ ಶಾಬೆಯ 
ರ್ಕಾರದಿಂದ ಗೊತ್ತುಪಡಿಸಿದ ಪ್ರಾಧಿಕಾರಕ್ಕೆ 


“Uy Up 
BSG 
[¢8 ಹರ 
AEM 
0g. §g 
og tBRH 
ಕ 8 
88 
Bq til 
ಭಜ “38 
Kl 4 8 
uC’ A 
[k RN 
i py ye 
jy 38 
jb [ol 
0 ay 
ut ud 
ಫ್ಲಕ 
gp 
al 
= 
“up 
ಜರ 
Fa 
DE 
[oe 
» 
CT 
[eS 
ಬಟ 
18 


ke) 
ಇಳಿಸುವ ಪಕಿಯೆಯನ್ನು ಶೀರ್ಮುನಿಸುತ್ತವೆ. ಸರ್ಕಾರದ ಅಪರ ಮುಖಿ 
ಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ರಚಿಸಿದ ಮೇಲ್ವಿಜಾರಹಾ 
ಸಮಿತಿಯ ಯೋಜನೆಯು ಪೊರ್ಬಗೊಳ್ಳುವವರೆಗೆ ನಿಯಮಿತ ಸಮಯದಲ್ಲಿ ಅನುಷ್ಠಾನ 

ಮೇಲಿಜಾರಣೆ ಮಾಡುವುದು, ಯೋಜನೆಯ 
ಮೆಯದಲ್ಲಿ ನೋಡಲ್‌ ಇಲಾಖೆಯು ಮೇಲ್ವಿಚಾರಣಾ 
ಸಮಿತಿಗೆ ಸಲ್ಲಿಸಬೇಕು. ಸರ್ಕಾರದ ಹಪರೆ ಮುಖ್ಯ ಕಾರ್ಯದರ್ಶಿ (ಇ-ಆಡಳಿತ) ಇಲಾಖೆಯ 
ಅಧ್ಗಕ್ಷತೆಯಲ್ಲಿ ತಾಂತ್ರಿಕ ಸಮಿತಿಯು ಮೇಲ್ವಿಚಾರಣಾ ಸಮಿತಿಯ ಮಾರ್ಗದರ್ಶನದಲ್ಲಿ ಬೆಳೆ 


ಸಾಲದ ಮನ್ನಾ ಯೋಜನೆಯ ಅನುಷ್ರಾನಕ್ಕಾಗಿ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಯನ್ನು 
ಅಭಿವೃದ್ಧಿಪಡಿಸುತ್ತದೆ. ತಾಂತ್ರಿಕ ಸಮಿತಿಯಿಂದ ದತ್ತಾಂಶ ವಿಕೀಕರಣ ಮತ್ತು ನಿರ್ವಹಣೆಗಾಗಿ 


ಮಾಹಿತಿ ತಂತ್ರಜ್ಞಾನ (ಐಟಿ) ವ್ಯವಸ್ಥೆಯನ್ನು ಈ ಯೋಜನೆಯ ಸಮರ್ಥ ಅನುಷ್ಠಾನಕ್ಕೆ 


Mh ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯು 
ನೋಡಲ್‌ ಇಲಾಖೆಯಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಈ ಯೋಜ ನೆಯ 
ಅನುಷ್ಠಾನದ ಜವಾಬ್ದಾರಿ ವಹಿಸುವ ನೋಡಲ್‌ - ಅಧಿಕಾರಿ ಯಾಗಿತ್ತಾರೆ. ಜಿಲ್ಲಾ ಮಟ್ಟದ 


ಬ್ಯಾಂಕರುಗಳ ಸಮಿತಿ ಪಲಾನುಭವಿಗಳ ಗುರುತಿಸುವಿಕೆ ಮತ್ತು ಅರ್ಹ ಮನ್ನಾ / ಪ್ರೋತ್ಸಾಹಕ 
ಮೊತ್ತವನ್ನು ತೀರ್ಮಾನಿಸಲು ಜಿಲ್ಲಾಧಿಕಾರಿಗಳಿಗೆ ಎಲ್ಹಾ ರೀತಿಯ ಸಹಾಯವನು 
ನೀಡುವುದು. ಕ ಯೋಜನೆಯ ಸುಗಮ ಅನುಷ್ಠಾನಕ್ಕೆ ರಾ 

: ಸಮಿತಿಯು--ಠಾಜ್ಯ: ಸರ್ಕಾರದೊಂದಿಗೆ ಮತ್ತು ಯೋಜನೆಯ 


ಬ್ಯಾಂಕುಗಳೊಂದಿಗೆ ಸಮನ್ವಯ ಸಾಧಿಸಬೇಕು. 


ix, ಕೆಂದಾಯ ಇಲಾಖೆಯು' ಈ ಯೋಜನೆಯ ಸಂಹೂರ್ಣ ಮತ್ತು ಸಮರ್ಪಕ ಅನುಷ್ಠಾನ 
ಮತ್ತು ಮೇಲ್ವಿಚಾರಣೆಗಾಗಿ ಅವಶ್ಯಕವಾಗುವ ತಾಂತ್ರಿಕ ಅಧಿಕಾರಿಗಳನ್ನು ಹೊಂದಿದ ಹಾಗೂ 
ಆಯೆಕ್ತರ ಶ್ರೇಣಿಯ ಒರ್ವ $ದಿಕಾರಿಯ ನೇತ್ಯತ್ತದಲ್ಲಿ ಒಂದು ವಿಶೇಷ ಕೋಶವನ್ನು 
ರಚಿಸಬೇಕು. ಈ ಉದ್ದೇಶಕ್ಕಾಗಿ ಕಂದಾಯ ಇಲಾಖೆಯು ವಿಶೇಷ ಕಿ ೋಶವನ್ನು ರಚಿಸಿದ 
ನಂತರ ಇಲಾಖೆಯು ನೇಮಕಮಾಡಿದ ಒರ್ವ ಹಿರಿಯ ಅಧಿಕಾರಿಯು ಮೇಲ್ವಿಚಾರಣಾ 
ಸಮಿತಿ ಮತ್ತು ತಾಂತ್ರಿಕ ಸಮಿತಿಯ ಸಂಚಾಲಕರಾಗುತ್ತಾರೆ. ಯೋಜನೆಯ ಅನುಷ್ಠಾನವನ್ನು | 
.ತ್ಥರಿತಗೊ ಅಸಮ ವಿಶೇಷ ಕೋ ಶವನ್ನು ದಿನಾಂಕ: “30. 09.2018ರೊಳಗೆ ` ರಚಿಸಬೇಕು 
ಔಲ್ಲಿಯವರೆಗೆ ಸರ್ಕಾರದ ಅಪರ ಕ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವಿಶ್ತೀಯ ಸುಧಾರಣೆ) 
ಇವರು ಮೇಲ್ಲಿಚಾರಣಾ ಸಮಿತಿ ಮತ್ತು ತಾಂತ್ರಿಕ ಸಮಿತಿಯ ಸ ಜಾಲಕರಾಗಿತ್ತಾರೆ. 

pa 


x ಈ ವಿಶೇಷ ಕೋಶವು ಮನ್ನಾ ಮೊತ್ತಗಳನ್ನು ಪರಿಶೀಲಿಸಿ ಬಿಡುಗಡೆಗಾಗಿ ಪ್ರಸ್ತಾವನೆಗಳನ್ನು 


' ಕಂದಾಯ ಇಲ್ಲಾಖೆಗೆ ಸಲ್ಲಿಸಬೆ ೀಕು.." ಕಂದಾಯ ಇಲಾಖೆಯು ತನ್ನ ಶಿಪಾರಸ್ತಾಗಳನ್ನು 
ಪರಿಶೀಲನೆ ಮತ್ತೆ ಹಣ ಬಿಡುಗಡೆಗೆ ಪ್ರಸ್ತಾವನೆಯನ್ನು ಅರ್ಥಿಕ ಇಲಾಖೆಗೆ ಸಲ್ಲಿಸದೇ. 


' ಸ." ಯೋಜನೆಯ , ಅನುಷ್ಠಾನಕ್ಕಾಗಿ ವಿವರವಾದ ಮಾರ್ಗಸೂಜಿಗಳನ್ನು ನೋಡಲ್‌ 
ಇಲಾಖೆಯಿಂದ ಪ್ರತ್ಯೇಕವಾಗಿ ನೀಡುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
bo ಅವರ ಹೆಸರಿನಲ್ಲಿ 


(ಪವನ್‌ 


ಸರ್ಕಾರದ ಉಪ ಕಾರ್ಯದರ್ಶಿ 
(ಆಯವ್ಯಯ ಮತ್ತು ಸಂಪನ್ಮೂಲ) 
ಜರ್ಥಿಕ ಇಲಾಖೆ 
ಇವರಿಗೆ, 
ಸಂಕಲನಕಾರರು. ಕರ್ನಾಟಕ ರಾಜ್ಯ ಪತ್ರ ಬೆಂಗಳೂರು ಇವರಿಗೆ - ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಕೂಡಲೇ ಪ್ರಕಟಿಸಿ ಆದರ 250 ಪ್ರತಿಗಳನ್ನು ಒದಗಿಸಲು ಕೋರಿದೆ, 


kr i w # 
a R & “1 ko) 
bs § 2 ೫ 3 
1 m pe [: Ne Ko 
FX ಸ ಇ # NE] + Hn 
Kes 4 f. y 1 # ಇ ನೊ 
i § [e 5 fp pe 
ಗ ka ನ l %“ [ad | 
ಕ್‌ su ಸ 
~ uF Wp) yp 4% 
FN ್ಸ. ¥ ¥ y Br 
8; B® 4a 0 “1 B [Gy 
; ್ಲ [ Fe p [< 1 ko 2 ೫ KA 
pS ಲ ic 9 8% 
IN 3K nH 5 ಇ 
ಎ೨ ಎ Ko] ಕ [Ss 
KG ii 2 3 AEN 
B yD 9 ಗೆ J 
ಸ pA pas) KS 6 
RU 4 43 py “ k 3 
pe B Y. 4 iN) fo) ನ 
3 & [i pr 
“ Yh ಏ ಖಿ y 
(C Rk BH 5 F - 
್ಲ ೪ ಡಿ A 1 ` 
kg MS 5 ಯ 
# BBG 4 q $ 
BS ಖಿ (9 f Ko 
pp By 5 Re 
A ದ್ಸ gy, ; ಮ 
48 Us 3 pe KE: 
UNL RBA R 9) 


(wprs 
ಯ 
ಸ 
SR 
[oe 
ಘಗಳ 
ಭೂದ 


ಕರು 
ಣೆಜ 
ಜೂ 


%)? 


y 5 

fo IA 1 " (ನ 

ನ ay by ್ಜ M [oa at 4° 

(5. WSS ನ ನ BN ಸ ಲ್ಸ ೫ pe 

3 » ff £2 Gf ಲ BB ph WB ಸೌ ಲ 00H NNN 
NN) > RAABBS 
೬ a ಹ ಲೆ ಜದನೆಯ ಜ ಲ ೫ ಔಜನನಿ 


¥ 


ದೆ ಎ 
ನಿದ್ರಿಸ ಜೊಂಡಿನ ಬಕ್ಕೆ ಗು ತುತ3ಿಸ ತೆನೆ ಹಂಚ 224 124 ಧಸುಬಾಭೆ.. ಹ್ಥಿ 


Proceedings of the Government of Karnataka 
Sub: Guidelines on Waiver of NPA Loans under Karnataka 
‘Government Crop Loan Waiver Scheme 2018 for distressed 
farmers in respect of Scheduled Commercial Banks and 
Regional Rural Banks. 
Read: Government Order No: FD 08 CAM 2018 (P), Bengaluru, 
dated:06.09.2018. KR 
ಸಷ 
Preamble: 


The details of the Crop Loan Waiver Scheme have been communicated vide 
above cited Government Order. As per para 5 (iv) on the waiver of NPA loan 
accounts, was as under: 


“Different banks have introduced different “One Time Settiement” schemes 
to settle the NPA accounts and Restructured Standard assets/accounts of the 
loanees in different years. In accordance with their ongoing OTS schemes and 
internal policies, the banks should settle the cases of NPA accounts/standard 
restructured accounts of the farmers cligiblc under the crop loan waiver 

' scheme. Subject to a cciling of total benefit of Rs. 2.00 lakhs per famil ly, 
Government assistance shall be available over and above the settlement 
made by the banks under their individual OTS scheme.” 


Based on the series of discussions held with the Bankers through State Level 
Bankers Committe on the sacrifices which can be made by the bank in case of NPA 
loans, on the communication of the proceedings of the Top Level Bankers 
meeting held on 12.12.2018 and following the approval from the competent 
authority, the following order is being issucd. 


Government Order No: ED 08 CAM 2018 (P}, Bengaluru dated: 14.06.2019 


a) In casc of loans with liability less than Rs. 2.00 lakh as on 31.12.2017. 
in casc of all banks excluding RRBs, the Government of Karnataka shal! 
waive 75% book balance as on 31.12.2017 (cutoff date). The bank shall 
sacrifice 25% of the book balance of NPAs. In addition to this sacrifice 
banks will also waive the entire un-dcbited interest by the banks and 
the banks shall treat the accounts as closed. 

’ b) In case of loans with liability less than Rs. 2.00 lakh as on 31.12.2017, 
in case of all RRBs, the Government of Karnataka shall waive 85% book 
balance as on 31.12.2017 (cutoff date). The bank shall sacrifice 15% of 
the book balance of NPAs, In addition to this sacrificc banks will also 
waive the ontirc vn-Jdchiinr iene To 


-2- 


[a] 
Res 


in case of loans with liability more than Rs. 2.00 iakh as on 31.12.2017, 
in’ case of all banks excluding RRBs, ‘Government of Karnataka shall 
waive 75% book balance as on 31.12.2017 (cutoff date} subject to a 
maximum of Rs. 2.00 lakh per family. The bank shall sacrifice 25% of 
the book balance of NPAs subject to a maximum of Rs. 2.00 lakh per 
family, subject to the farmers re-paying the remaining amount within 


“the Government-of-Karnataka-and 


: un-debited 


in addition to this sacrilice banks wilt also waive the enti 


shal rani the accounts as closed. 


INT 


d) in case of loans with liability more than Rs. 2.00 iakh as on 31.12.2017, 
‘in case of RRBs, Government of Karnataka shail waive 85% book 
palance as’ on 31.12.2017 (cutoff date) subject to a maximum of Rs: 
2.00 lakh per family. The bank shall sacrifice 15% of the book balance 
of NPAs subject to a maximum of Rs. 1.00 lakh per family, subject to the 
farmers re-paying the remaining amount within 60. days from the date 
of waiver by the Government of Karnataka and in addition vo this 
sacrifice banks will also waive the entire un-debited interest by the 
banks afd the banks shal! treat the accounts aS closed. 


1 


~ By order and in the name of 


ಎ of Karnataka 


i Convenor, State Levei Bankers Committee &C 
Gandhi Nagar, Bengaluru. 
2. All Regional Heads of Scheduled Commercial 


Rurat Banks. 
3. Principal Secretary tO Government, Revenue Department, M.S. Huniaing, 


4 Commissioner, Suivey Settlements and Land Records, Surve 


.1. The Principal Accountant General (G & SSA)/ (E&RSA)/ (A&E), Karnataka State, 


Bengaluru. 


2. Principal Secretary to Hon'ble Chief Minister, Vidhanasoudha, Bengaluru. 


3. Chief Secretary to Government, Vidhanasoudha, Bengaluru. 

4. Additional Chief Secretary and Development: Commissioner, Vidhana soudha, 
Bengaluru. | - _ 

5. Additional Chief Secretary to Government, Finance Department, Vidhana soudha, 
Bengaluru. - - 

6. Additional Chief Secretary to Government, DPAR (e-Governance) Department, 
M.S. Building, Bengaluru. , 

7. Principal Secretary to Government (Budget and Resource], Finance Department, 
Vidhana soudha, Bengaluru. | | 

8. PS to Additional Chief Secretary to Government, VidhanaSoudha, Bengaluru. 

9, PS to Additional Secretary to Government, Finance Department (Fiscal Reforms), 
M.S. Building, Bengaluru. 

10. Guard file. fx 

11. Office copy 


Le Starved ಡ್ಲಿಗಣೆಂ 224 Annexure -#& ೬ 
MRA 
ಮ್‌ Bank Wise CLWS Payment as at 03.07.2019 


RR ————TRSSFISANEET PHASE PHASE Te 


JALLAHABADBANK O33 SR 1675660 BISSETT 
ನ 234,84,595,47[8  8,91,82,189.47 
ಇ__11,73,72,480.72 ಇ - 
AKO NOE Sess 
BANKOFINDA Ooo} 228% 204185403058 1111987007 SSSR 3106.92,085.25| 
4,36,25,560.52 [3 
ನ 36ತ್ರಿ3530,024.87 ಇ 
iw “| aos 13766267545|8  7,161159066[%  7,16,78,707.44 
[CORPORATION BANK 29271 
191 
OENABANK OOO TSR ses sR | 10051631) 
6375 
182112 6,09,43,000.57|% _ 3,41,27,977.96|€  3,88,06,751.15 
INDIAN BANK ೩% 4,03,67,594.37 
5922 
7054|%_ 21,65,46,503.69|%  7,83,9001533|%  ,57,99,32147 
118883 R 1,77,60,58,943.28 
[KAVERIGRAMEENA BANK |] 69781. ಇ 1,50,58,69,538.63 
KBS BANK 137 ಇ 

iKotak Mahindra Bank ಪ್ಲ 


1,09,79,90,021.07 
" 80,356.00 


